ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 04ನೇ ಮಾರ್ಚ್‌, 2020 


ಉತ್ತರ ಕರ್ನಾಟಿಕದ ಜಿಲ್ಲೆಗಳಲ್ಲಿ ಉಂಟಾದ ಜಲ ಪ್ರಳಯದ ಬಗ್ಗೆ 


ಶ್ರೀ ಎನ್‌. ಅಪ್ಪಾಜಿಗೌಡ (ಸ್ಠಳೀಯ ಸಂಸ್ಥೆಗಳ ಕ್ಲೇತು :- 
167 (304) ಮಾನ್ಯ ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಇತ್ತೀಚೆಗೆ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಉಂಟಾದ ಜಲ ಪ್ರಳಯದಲ್ಲಿ ಒಟ್ಟು ಎಷ್ಟು ಮನೆಗಳು 
ಪೂರ್ಣ ಪ್ರಮಾಣದಲ್ಲಿ ನಾಶ ಹೊಂದಿರುತ್ತದೆ; (ಜಿಲ್ಲಾವಾರು, ತಾಲ್ಲೂಕುವಾರು ಮಾಹಿತಿ ನೀಡುವುದು) 


(ಆ) ಪೂರ್ಣ ಪ್ರಮಾಣದಲ್ಲಿ ಮನೆ ಕಳೆದುಕೊಂಡವರಿಗೆ ನೀಡಿದ ಪರಿಹಾರದ ಮೊತವೆಷ್ಟು; 


(ಇ) ಪರಿಹಾರ ನೀಡಲು ಬಾಕಿ ಇರುವವರ ಸಂಖ್ಯೆ ಎಷ್ಟು; ಎಷ್ಟು ಜನರಿಗೆ ಪರಿಹಾರ ನೀಡಲಾಗಿದೆ; 
(ಜಿಲ್ಲಾವಾರು, ತಾಲ್ಲೂಕುವಾರು ಮಾಹಿತಿ ನೀಡುವುದು) 


(ಈ) ಎಷ್ಟು ಮನೆಗಳು ಭಾಗಶಃ ನಾಶವಾಗಿವೆ; ಈ ಪೈಕಿ ಎಷ್ಟು ಜನರಿಗೆ ಪರಿಹಾರ ನೀಡಲಾಗುವುದು 
ಭಾಗಶಃ ಮನೆ ಕಳೆದುಕೊಂಡವರಿಗೆ ನೀಡಿದ ಪರಿಹಾರದ ಮೊತ್ತವೆಷ್ಟು; 


(ಉ) ಭೂಕುಸಿತದಿಂದ ಎಷ್ಟು ಎಕರೆ ರೈತರ ಭೂಮಿ ನಾಶವಾಗಿದೆ, ಭೂಮಿ ಕಳೆದುಕೊಂಡ ರೈತರಿಗೆ 
ನೀಡಿದ ಪರಿಹಾರದ ಮೊತವೆಷ್ಟು; ಬದಲಿ ಭೂಮಿ ನೀಡಲು ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು; 


(ಊ) ಈ ಜಲ ಪ್ರಳಯಕ್ಕೆ ದಾನಿಗಳಿಂದ ಮತ್ತು ಸಂಘ ಸಂಸ್ಥೆಗಳಿಂದ ಬಂದ ದೇಣಿಗೆ ಎಷ್ಟು; ಇದನ್ನು 
ಯಾವ ಯಾವ ಉದ್ದೇಶಕ್ಕೆ 


ಬಳಸಿಕೊಳ್ಳಲಾಗಿದೆ; ಜಲ ಪ್ರಳಯದಿಂದ ರಸ್ತೆ ಸೇತುವೆ, ಸಾರ್ವಜನಿಕ ಕಟ್ಟಿಡಗಳಿಗೆ ಆಗಿರುವ ಒಟ್ಟು 
ನಷ್ಟದ ಮೊತ್ತವೆಷ್ಟು; 


(ಎ) ಜಲ ಪ್ರಳಯದಲ್ಲಿ ಕೃಷಿ ಭೂಮಿ ಕಳೆದುಕೊಂಡವರಿಗೆ ಬದಲಿ ಭೂಮಿಯನ್ನು ಯಾವ ಯಾವ 
ಗ್ರಾಮದಲ್ಲಿ ನೀಡಲಾಗುವುದು; ಈ ಬಗ್ಗೆ ಭೂಮಿಯನ್ನು ಸರ್ಮೇ ಮೂಲಕ ಗುರುತಿಸಲಾಗಿದೆಯೇ? 
(ಜಿಲ್ಲಾವಾರು ತಾಲ್ಲೂಕುವಾರು ಮಾಹಿತಿ ನೀಡುವುದು) 


